ಡಾ|| ಚನ್ನಬಸಪ್ಪ ಎಸ್‌. ಪಾಹೀಲ* 


ಬಳ್ಳಿ ಗಾಪೆಯಲ್ಳಿ ಪಂಚತಂತ್ರದ ಮೂರು ಕಥಾ ಶಿಲ್ಪಗಳ ಶೋಧ 


ಶಿವಮೊಗ್ಗ ಜಿಲ್ಲೆ ಯ ಶಿಕಾರಿಪುರ ತಾಲೂಕಿನ 
ಬಳ್ಳಿಗಾವೆಯ ತಿಪುರಾಂತಕೇಶ್ವರ ದೇವಾಲಯದಲ್ಲಿ 
ಪಂಚತಂತ್ರ ಕಥೆಗಳ ಶಿಲ್ಪಗಳಿರುವುದು ಈಗಾಗಲೇ 
ತಿಳಿದಿರುವ ವಿಷಯ. ಹನ್ನೊಂದನೇ ಶತವಮಾನದ ಈ 
ದೇವಾಲಯದಲ್ಲಿ ಡಾ|| ಎಂ.ಎಚ್‌. ಕೃಷ್ಣರು ಕೆಳಗಿನ 
ಮೂರು ಕಥೆಗಳ ಶಿಲ್ಪಗಳನ್ನು ಮೈಸೂರು ಪುರಾತತ್ವ 
ಇಲಾಖೆಯ ವಾರ್ಷಿಕ ವರದಿಯಲ್ಲಿ ಪ್ರಕಟಿಸಿದ್ದಾರೆ. 
೧. ಟಗರುಗಳ ಹೋರಾಟದಲ್ಲಿ ನರಿ ೨. ಹಂಸಗಳು 
ಮತ್ತು ಆಮೆ ಮತ್ತು ೩. ಮಂಗ ಮತ್ತು ಮೊಸಳೆ. 
ಡಾ|| ಎಂ. ಶೇಷಾದ್ರಿಯವರು ಈ ಮೂರು ಸಥೆಗಳಲ್ಲದೆ 
ಇನ್ನೂ ಎರಡು ಕಥೆಗಳನ್ನು ಗುರುತಿಸಿ ಅವರೆ ಲೇಖನ 
ದಲ್ಲಿ ಪ್ರಕಟಿಸಿದ್ದಾರೆ: ಅವು ೧. ಕೀಲನುರ್ಚಿದ 
ಕೋಡಗ ಮತ್ತು ೨. ಬ್ರಾಹ್ಮಣಿಯು ಮುಂಗುಸಿ 
ಯನ್ನು ಕೊಂದದ್ದು. ಡಾ|| ಹೆಚ್‌.ಆರ್‌. ರಘುನಾಥ 
ಭಟ್ಟಿರು ಡಾ|| ಕೃಷ್ಣರು ಗುರುತಿಸಿದ ಮೂರು ಕಥೆ 
ಗಳನ್ನು ಮಾತ್ರ ತಮ್ಮ ಪೌಢ ಪ್ರಬಂಧದಲ್ಲಿ ಉಲ್ಲೇಖಿಸಿ 
ದ್ದಾರೆ». ಈ ಐದು ಕಥೆಗಳ್ಲದೆ ಇನ್ನೂ ಮೂರು 


ಕಥೆಗಳ ಶಿಲ್ಪಗಳು ಈ ಡೇವಾಲಯದಲ್ಲಿರುವುದು ನನ್ನ 
ಗಮನಕ್ಕೆ ಬಂದಿರುವುದರಿಂದ ಅವುಗಳನ್ನು ಇಲ್ಲಿ 
ವಿವರಿಸುತ್ತಿದ್ದೇನೆ. 


ಅತಿ ಲೋಭಿಯಾದ ನರಿ : 


ದುರ್ಗಸಿಂಹನೆ ಪಂಚತಂತ್ರದಲ್ಲಿ ಈ ಕಥೆಯು 
ಕೆಳಗಿನಂತಿದೆ * ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ಒಬ್ಬ 
ಬೇಟಿಗಾರನು ಆನೆಯನ್ನು ಕೊಂದು ನಿಂತಿರುತ್ತಾನೆ. 
ಆಗ ಇದ್ದಕ್ಕಿದ್ದ ತೆ ಒಂದು ಹೆಬ್ಬಾವು ಬರುತ್ತಡೆ. ಬೇಟಿ 
ಗಾರನಿಗೆ ಅದರಿಂದ ತಪ್ಪಿಸಿಕೊಳ್ಳಲು ಅವಕಾಶವಿಲ್ಲ 
ದಂತಾಗಿ ವಿಷಪೂರಿತ ಬಾಣವನ್ನು ಅದರ ಮೇಲೆ 
ಪ್ರಯೋಗಿಸುತ್ತಾನೆ. ಹೆಬ್ಬಾವು ತಾನು ಸಾಯುವ 
ಮುನ್ನ ಬೇಟಿಗಾರನನ್ನು ಕೊಲ್ಲುತ್ತದೆ. ಬಹಳ ದಿನ 
ಗಳಿಂದ ಆಹಾರವನ್ನೇ ಕಾಣದ ನರಿಯೊಂದು ಅಲ್ಲಿಗೆ 
ಆಹಾರ ಹುಡುಕುತ್ತಾ ಬಂದು ಮೂರು ಶವಗಳು 
ಬಿದ್ದಿರುವುದನ್ನು ಕಂಡು ಸಂತೋಷಗೊಂಡು ಆನೆಯ 
ಮಾಂಸವನ್ನು ಆರು ತಿಂಗಳವರೆಗೆ, ಹೆಬ್ಬಾವಿನ ಮಾಂಸೆ 


* ಉಪನಿರ್ದೇಶಕರು ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಅರಮನೆ ಆವರಣ, ಮೈಸೂರು-೫೭೦ ೦೦೧. 
1 ಕೃಷ್ಣ ಎಂ.ಹೆಚ್‌., ೧೯೩೫, ಅ್ಯಸುವಲ್‌ ರಿಪೋರ್ಟ್‌ ಆಫ್‌ ದಿ ಮೈಸರು ಅರ್ಕಿಯಾಲಜಿಕಲ್‌ ಡಿಪಾರ್ಟಮೆಂಟ್‌ ಫಾರ್‌ 
99 


ದಿ ಇಯರ್‌ ೧೯೩೧, ಪು. ೫೮೬೨, 


2 ಶೇಷಾದ್ರಿ ಎಂ, ೧೯೭೦, “ಕರ್ನಾಟಕ ಶಿಲ್ಪದಲ್ಲಿ ಪಂಚತಂತ್ರದ ಕಥೆಗಳು” ಸವಿನೆನಪು; ದಿವಂಗತ ಪ್ರೊ. ಓಎಸ್‌, 
ವೆಂಕಣ್ಣಯ್ಯನವರೆ ಸ್ಮಾರಕ ಗ್ರಂಥ, ಸಂ. ಕುವೆಂಪು, ತೆ.ನೆಂ. ಸ್ಮಾರಕೆ ಗ್ರಂಥಸಾಲೆ, ಮೈಸೂರು, ಪು, ೫೮೧-೫೮೪, 

3 ರೆಘಂನಾಥ ಭಟ್‌ ಹೆಚ್‌.ಆರ್‌. ಬಳ್ಳಿ ಗಾನೆ-ಇಖ್ಸ್‌ ಹಿಸ್ಟರಿ ೃಂಡ್‌ ಅ್ಯಂಟಿಕ್ಕಿಟೀಸ್ಸ್‌, ಮೈಸೂರು ವಿಶ್ವವಿದ್ಯಾಲಯಕ್ಕೆ 
ಸಲ್ಲಿಸಿದ ಪ್ರೌಡ ಪ ಬಂಧ, ಪು. ೫೪೧-೪೩೭, (ಅಪ್ರಕಟಿತ) 

4 ಅನಂತರಂಗಾಚಾರ್‌ ಎನ್‌, «೯೭೩, ದುರ್ಗಸಿಂಹ ವಿರಚಿತ ಕರ್ಣಾಟಕೆ ಪಂಚತಂತ್ರಂ, ಶಾರದಾ ಮಂದಿರ, ಮೈಸೂರು, 


ಪು. 3೨೧-೨೨೨. 


೧೦೮ 


ಇತಿಹಾಸ ದರ್ಶನ 


ವನ್ನು ನಾಲ್ಕು ತಿಂಗಳವರೆಗೆ ಮತ್ತು ಮನುಷ್ಯನ 
ಮಾಂಸವನ್ನು ಮೂರು ತಿಂಗಳವರೆಗೆ ತಿಂದು ತನ್ನ 
ಆಹಾರ ಸಮಸ್ಯೆಯನ್ನು ಬಗೆಹೆರಿಸಿಕೊಳ್ಳ ಬಹುದೆಂದು 
ಯೋಚಿಸಿ ಆ ಕ್ಷಣಕ್ಕೆ ಬಿಲ್ಲಿಗೆ ಕಟ್ಟಿದ ಸ್ನಾಯುವಿನ 
(ಚರ್ನುದ) ದಾರವನ್ನು ತಿಂದರೆ ಸಾಕೆಂದು, ಬಿಲ್ಲಿನ 
ತುದಿಗೆ ಕಟ್ಟಿದ ದಾರವನ್ನು ತುಂಡರಿಸುತ್ತದೆ. ತಕ್ಷಣ 
ಬಾಗಿದ ಬಿಲ್ಲು ನೆಟ್ಟಗಾಗಿ ನರಿಯ ಬಾಯಿಯೊಳಗಿನಿಂದೆ 
ತಲೆಬುರುಡೆಯನ್ನು ಭೇದಿಸಿಕೊಂಡು ಹೊರಬರುತ್ತದೆ. 
ನರಿಯು ನೋವಿನಿಂದ ಸಾಯುತ್ತದೆ. 


ಈ ಕಥೆಯನ್ನು ಸೂಚಿಸುವ ಶಿಲ್ಪದೆ ಹಿನ್ನೆಲೆಯಲ್ಲಿ 
ಬೇಟಿಗಾರನು ಕಾಡಿನಲ್ಲಿ ಸುತ್ತುತ್ತಿರುವ ಮೂರು ದೃಶ್ಯ 
ಗಳಿವೆ. ಒಂದರಲ್ಲಿ ಅವನು ಹೆಗಲಮೇಲೆ ಕೋಲನ್ಸಿಟ್ಟು 
ಕೊಂಡು ಹೋಗುತ್ತಿ ದ್ದಾನೆ. ಅನನು ಕೊಂದ ಮೊಲ 
ವೊಂದನ್ನು ಕೋಲಿನ ತುದಿಗೆ ನೇತು ಹಾಕಿಕೊಂಡಿದ್ದಾ ಕೆ. 
ಎರಡನೇ ದೃಶ್ಯದಲ್ಲಿ ಅನನು ಕೊಳಲನ್ನು ನುಡಿಸುತ್ತಿದ್ದು 
ಮೂರನೇ ದೃಶ್ಯದಲ್ಲಿ ಆಯುಧವೊಂದನ್ನು ಹಿಡಿದು 
ಕೊಂಡು ನಿಂತಿದ್ದಾನೆ. ಶಿಲ್ಪದ ಬಲಭಾಗದಲ್ಲಿ ಸತ್ತ 
ಅನೆಯಿದೆ. ಮಧ್ಯದಲ್ಲಿ ಬೇಟಿಗಾರ ಮತ್ತು ಹೆಬ್ಬಾವು 
ಸತ್ತು ಬಿದ್ದಿವೆ. ಎಡಭಾಗದಲ್ಲಿದ್ದ ನರಿಯು ಬಿಲ್ಲಿನೆ 
ಒಂದು ತುದಿಗೆ ಕಟ್ಟಿದ ದಾರವನ್ನು ತುಂಡರಿಸುತ್ತಿದೆ. 


ಆಂಧ್ರ ಪ್ರಡೇಶದ ಮಹಬೂಬನಗರ ಜಿಲ್ಲೆಯ 
ಅಲಂಪುರದ ವಸ್ತು ಸಂಗ್ರಹಾಲಯದಲ್ಲಿಯ ಇಂತಹದೇ 
ಒಂದು ಶಿಲ್ಪದ ಮೇಲೆ ಒಂದು ಶಾಸನವಿದೆ. ಶಾಸನದ 
ಪಾಠ ಹೀಗಿದೆ. 


ಅತಿ ಲೋಭೋ ನ ಕರ್ತವ್ಯಃ ಕರ್ತ್ತವ್ಯಳ್ಳ 
ಪ್ರಣಾಣತಃ | 

ಅಕಿ ಲೋಭೀನ ದೋಷೇಣ ಜಂಬುಕೋ 
ಧನ್ವಾಪಾದಿತಃ | 

ಈ ಕಥೆಯ ನೀತಿಯನ್ನು ಬೋಧಿಸುವ ಈ 
ಶ್ಲೋಕದ ಅರ್ಥ : ಅತಿ ಆಸೆ ಪಡಬಾರದು. ಆಸೆಗೆ 


ಮಿತಿಯಿರಬೇಕು. ಅತಿ ಆಸೆಯ ದೋಷದಿಂದ ನರಿಯು 
ಬಿಲ್ಲಿನಿಂದ ಸತ್ತಿತು. 


ಈ ಶ್ಲೋಕವು ಸಂಸ್ಕೃತ ತಂತ್ರೋಪಾಖ್ಯಾನೆ 
ದಲ್ಲಿರುವ ಶ್ಲೋಕವನ್ನು ಹೋಲುತ್ತದೆ. 


ಬ್ರಾಹ್ಮಣ, ಏಡಿ ಮತ್ತು ಕಾಗೆ : 

ದುರ್ಗಸಿಂಹನ ಪಂಚತಂತ್ರದಲ್ಲಿ ಈ ಕಥೆಯು 
ಹೀಗಿದೆ.? ಬ್ರಾ ಹ್ಮಣನೊಬ್ಬನು ಒಮ್ಮೆ ತೀರ್ಥಯಾತ್ರೆಗೆ 
ಹೊರಡುತ್ತಾನೆ... ದಾರಿಯ ಮಧ್ಯದಲ್ಲಿ ಬತ್ತಿದ 
ಸರೋವರವೊಂದರಲ್ಲಿ ಒದ್ದಾಡುತ್ತಿದ್ದ ವಡಿಯೊಂದನ್ನು 
ಕಂಡು, ಅದರ ಮೇಲೆ ಕನಿಕರಸಟ್ಟು ಅದರ ಜೀವನನ್ನು 
ಉಳಿಸಲು ಆದನ್ನು ತನ್ನ ನೀರಿನ ಪಾತ್ರೆಯಲ್ಲಿ ಹಾಕಿ 
ಕೊಂಡು ಮುಂದೆ ಹೋಗುತ್ತಾನೆ. ದಾರಿ ಮಧ್ಯದಲ್ಲಿ 
ಆಯಾಸಗೊಂಡು ಒಂದು ಮರದ ಕೆಳಗೆ ಮಲಗುತ್ತಾನೆ. 
ಆ ಮರದ ಮೇಲೆ ಒಂದು ಕಾಗೆ ಮತ್ತು ಕೆಳಗೆ ಪೊಟರೆ 
ಯಲ್ಲಿ ಒಂದು ಹಾವು ವಾಸವಾಗಿರುತ್ತವೆ. ಕಾಗೆಯು 
ಬ್ರಾಹ್ಮಣನ ಕಣ್ಣುಗಳನ್ನು ತಿನ್ನಬೇಕೆಂದು ಆಸೆನಟ್ಟು 
ಅದನ್ನು ಹಾನಿಗೆ ತಿಳಿಸುತ್ತದೆ. ಕಾಗೆಗೆ ಸಹಾಯ 
ಮಾಡುವ ಉದ್ದೇಶದಿಂದ ಹಾವು ಬ್ರಾಹ್ಮಣನನ್ನು ಕಚ್ಚಿ 
ಸಾಯಿಸುತ್ತದೆ. ಮರದ ಮೇಲಿನಿಂದ ಹಾರಿದ ಕಾಗೆಯು 
ಕಣ್ಣುಗಳನ್ನು ತಿನ್ನುವುದಕ್ಕಿಂತ ಮೊದಲು ನೀರನ್ನು 
ಕುಡಿಯಲು ಪಾತ್ರೆಯ ಮೇಲೆ ಕುಳಿತು ತನ್ನ ಕತ್ತನ್ನು 
ಒಳಗೆ ಹಾಕುತ್ತದೆ. ಬ್ರಾಹ್ಮಣನ ಸಾವಿನಿಂದ ದುಃಖಿ 
ಯಾದ ಏಡಿಯು ಕಾಗೆಯ ಕತ್ತನ್ನು ತನ್ನೆ ಕೊಂಡಿ 


ಗಳಿಂದ ಬಲವಾಗಿ ಒತ್ತಿ ಹಿಡಿಯುತ್ತದೆ. ಏಡಿಯ 
ಹಿಡಿತದಿಂದ ತಪ್ಪಿಸಿಕೊಳ್ಳಲಾಗದ ಕಾಗೆಯು 


ಕೂಗಲಾರಂಭಿಸತ್ತದೆ. ಕಾಗೆಯ ಕೂಗನ್ನು ಕೇಳಿದ 
ಹಾವು ಹತ್ತಿರ ಬಂದು ನಿನು ನಡೆಯುತ್ತಿದೆ. ಎಂದು 
ಕೇಳಿದಾಗ ಏಡಿಯು ಹಾವು ಬ್ರಾಹ್ಮಣನನ್ನು 
ಕೊಂದಿರುವುದರಿಂದ ತಾನು ಕಾಗೆಯನು ಸ ಕೊಲ್ಲುವುದಾಗಿ 
ಹೇಳಿ, ಒಂದು ವೇಳೆ ಹಾವು ತನ್ನ ವಿಷವನ್ನು ಹಿಂದಕ್ಕೆ 


5 ಅಬ್ದಲ್‌ ವಹೀದ್‌ ಖಾನ್‌, ೧೯೭4 ಸ್ಟೋನ್‌ ಸ್ವಲ್ಪ ಚರ್‌ ಇನ್‌ ದಿ ಆಲಂಪುರ್‌ ಮ್ಯೂಸಿಯಂ, ಹೈದರಾಬಾದ, 


ಪು. ೧೧೦ ೧೧೨, 


6 ಸಾಂಬಶಿವ ಶಾಸ್ತ್ರಿ ಕೆ ೧೯೩೮, ತೆಂತ್ರೋಪಾಖ್ಯಾನೆಮ್‌, ತ್ರಿವೇಂದ್ರೆನರ್‌ ಪು, ೬೮ 


7 ಅನಂತರೆಂಗಾಜಾರ್‌, ಅದ್ನ ಪು. 3೧೯ ೨:೭, 


ಇತಿಹಾಸ ದರ್ಶನ 


೧೦೯ 


ಪಡೆದು ಬ್ರಾಹ್ಮಣನನ್ನು ಬದುಕಿಸಿದರೆ ತಾನು ಕಾಗೆ 
ಯನ್ನು ಬಿಡುವುದಾಗಿ ಹೇಳುತ್ತದೆ. ತಕ್ಷಣ ಹಾವು 
ಬ್ರಾಹ್ಮಣನೆ ದೇಹದಿಂದ ವಿಷವನ್ನು ಹೀರಿಕೊಂಡಾಗ 
ಬ್ರಾಹ್ಮಣನು ಜೀವವನ್ನು ಮರಳಿ ಪಡೆಯುತ್ತಾನೆ. 
ಏಡಿಯು ಕಾಗೆಯ ಕತ್ತನ್ನು ಬಿಡುತ್ತದೆ. 


ಈ ಕಥೆಯನ್ನು ನಿರೂಪಿಸುವ ಶಿಲ್ಪದಲ್ಲಿ ಒಂದು 
ದೊಡ್ಡ ಮರವಿದೆ. ಮರದ ಕಾಂಡದ ಪೊಟರೆಯಲ್ಲಿ 
ಹಾವು ಹೆಡೆಯನ್ನು ಅಗಲ ಮಾಡಿಕೊಂಡು ಕುಳಿತಿದೆ. 
ಬ್ರಾಹ್ಮಣನು ತನ್ನ ಕೊಡೆಯನ್ನು ಮರಕ್ಕೆ ಒರಗಿಸಿಟ್ಟು 
ಮರದ ಕೆಳಗೆ ಮಲಗಿದ್ದಾನೆ. ಅವನ ಪಕ್ಕದಲ್ಲಿ ಪಾತ್ರೆ 
ಯೊಳಗಿರುವ ಏಡಿಯು ಕಾಗೆಯ ಕತ್ತನ್ನು ಹಿಡಿದಿದೆ. 
ಏಡಿಯು ಪಾತ್ರೆಯೊಳಗಿರುವುದರಿಂದ ಅದರ ಕೊಂಡಿಗಳು 
ಮಾತ್ರ ಮೇಲೆ ಕಾಣುತ್ತಿವೆ. 


ಗುಲ್ಬರ್ಗ ಜಿಲ್ಲೆಯ ಶಹೆಪೂರ ತಾಲೂಕಿನ 
ಸಿರಿವಾಳದಲ್ಲಿರುವ ಈಶ್ವರ ದೇವಾಲಯದ ಮೇಲಿರುವ 
ಇಂತಹ ಶಿಲ್ಪದೊಂದಿಗೆ ಇದೇ ಕಥೆಯ ಇನ್ನೊಂದು 
ದೃಶ್ಯವನ್ನು ಚಿತ್ರಿಸಲಾಗಿದೆ. ಅಲ್ಲಿ ನೆಲದ ಮೇಲಿರುವ 
ಏಡಿಯನ್ನ್ನು ಬ್ರಾಹ್ಮಣನು ಅದರ ಪಕ್ಕದಲ್ಲಿ ಕುಳಿತಿ 
ಅದರ ಪರಿಸ್ಥಿತಿಯನ್ನು ನೋಡುತ್ತಿದ್ದಾನೆ. ಆಲಂಪುರೆ 
ವಸ್ತು ಸಂಗ್ರಹಾಲಯದಲ್ಲಿರುವ ಶಿಲ್ಪವು ಬಳ್ಳಿಗಾನೆಯ 
ಶಿಲ್ಪದಂತೆಯೇ ಇದಿ. ಆದರೆ ಈ ಶಿಲ್ಪದ ಮೇಲ್ಭಾಗ 
ದಲ್ಲಿ “ಮನುಷ್ಯನ ಕರ್ತವ್ಯ?” ಎಂದು ಬರೆದ ಶಾಸನನಿದೆ.* 
ಕಷ್ಟದಲ್ಲಿರುವವರಿಗೆ ಸಹಾಯ ವಪಾಡುವುದು ಮನುಷ್ಯನ 
ಕರ್ತವ್ಯವೆಂಬ ನೀತಿಯನ್ನು ಬೋಧಿಸುವುದು ಈ ಶಿಲ್ಪ 
ಮತ್ತು ಶಾಸನದ ಉದ್ದೇಶ. 


ಬ್ರಾಹ್ಮಣ, ಕಳ್ಳ ಮತ್ತು ಬ್ರಹ್ಮ ರಾಶ್ಚಸ : 

ವಿಷ್ಣು ಶರ್ಮನ ನಂಚತಂತ್ರದಲ್ಲಿ ಈ ಕಥೆಯು 
ಹೀಗಿದೆ. ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. 
ಅವನು ಬೇರೆಯವರು ಕೊಡುವ ದಕ್ಷಿಣೆಯಿಂದ ಜೀವನ 
ಸಾಗಿಸುತ್ತಿದ್ದನು. ಒಮ್ಮೆ ಯಾರೋ ಒಬ್ಬರು ಅವನಿಗೆ 
ಎರಡು ಹೆಸುವಿನ ಕರುಗಳನ್ನು ಕೊಟ ರು. ಬ್ರಾಹ್ಮಣನು 
ಅವುಗಳಿಗೆ ಭಿಕ್ಷೆಯಲ್ಲಿ ಸಿಗುವ ತುಪ್ಪ ಬೆಣ್ಣೆ ಮುಂತಾದವು 


8 ಆಬದ್ದಿಲ್‌ನಹೀದ್‌ ಖಾನ್‌, ಆದೆ ಪ್ಲ ೧೧೨ 


ಗಳನ್ನು ತಿನ್ನಿಸಿ ಚೆನ್ನಾಗಿ ಬೆಳೆಸಿದನು. ಅವು ಬೆಳೆದು 
ದೊಡ್ಡವಾಗಿ ದಷ್ಟಪುಷ್ಟವಾದ ಹಸುಗಳಾದವು. ಒಂದು 
ದಿನ ಕಳ್ಳನೊಬ್ಬನು ಆ ಹೆಸುಗಳನ್ನು ಕದಿಯಬೇಕೆಂದು 
ಯೋಚಿಸಿ, ಹಗ್ಗವನ್ನು ತೆಗೆದುಕೊಂಡು ರಾತ್ರಿ ವೇಳೆ 
ಯಲ್ಲಿ ಬ್ರಾಹ್ಮಣನ ಮನೆಯ ಕಡೆಗೆ ಹೊರಟನು. 
ದಾರಿಯಲ್ಲಿ ಒಬ್ಬ ಬ್ರಹ್ಮರಾಕ್ಷಸನು ಅವನನ್ನು ನೋಡಿ 
ಎಲ್ಲಿಗೆ ಹೋಗುತ್ತಿ ದ್ಹಾನೆಂದು ವಿಚಾರಿಸಿದ, ಕಳ್ಳನು 
ತಾನು ಬ್ರಾಹ್ಮಣನ ಹಸುಗಳನ್ನು ಕದಿಯಲು: 
ಹೊರಟಿರುವುದನ್ನು ಹೇಳಿದ. ಆಗ ಬ್ರಹ್ಮರಾಕ್ಷಸನು 
ಇನೂ ಸಹ ಅದೇ ಬ್ರಾಹ್ಮಣನನ್ನು ತಿನ್ನಲು 
ಹೊರಟರುವುದಾಗಿ ಹೇಳಿದ. ಇಬ್ಬರೂ ಒಂದೇ ಸ್ಥಳಕ್ಕೆ 
ಹೊರಟರುವುದರಿಂದ ಜೊತೆಯಲ್ಲಿಯೇ ಹೋಗಿ 
ಮನೆಯಲ್ಲಿ ಸುರಕ್ಷಿತವಾದ ಸ್ಥಳದಲ್ಲಿ ಬಚ್ಚಿಟ್ಟು ಕೊಳ್ಳು 
ತ್ತಾರೆ. ಒಳ್ಳೆಯ ಅವಕಾಶ ಸಿಕ್ಕಾಗ ಬ್ರಹ್ಮರಾಕ್ಷಸನು 
ಬ್ರಾಹ್ಮಣನನ್ನು ತಿನ್ನಲು ಹೋಗುತ್ತಾನೆ. ಆಗ ಕಳ್ಳನು 
ತನಗೆ ಅದರಿಂದ ತೊಂದರೆಯಾಗುತ್ತದೆ, ತಾನು ಹಸು 
ಗಳನ್ನು ಕದ್ದು ಕೊಂಡು ಹೋಗುವವರಿಗೆ ಸುಮ್ಮನಿರ 
ಬೇಕೆಂದು ಹೇಳುತ್ತಾನೆ. ಹೆಸುಗಳ ಶಬ್ದದಿಂದ 
ಬ್ರಾಹ್ಮಣನಿಗೆ ಎಚ್ಚರವಾಗಬಹುದು. ಆದುದರಿಂದ 
ಅವನು ಏಳುವ ಮೊದಲೇ ಅನನನ್ನು ತಾನು ತಿನ್ನುವು 
ದಾಗಿ ಬ್ರಹ್ಮರಾಕ್ಷಸ ಹೇಳುತ್ತಾನೆ. ಹೀಗೆ ಇಬ್ಬರೂ 
ಜಗಳವಾಡುತ್ತಿದಾಗ ಬ್ರಾಹ್ಮಣನು ಎಚ್ಚರಗೊಂಡು 
ಇವರನ್ನು ನೋಡುತ್ತಾನೆ. ಆಗ ಕಳ್ಳನು ಬ್ರಹ್ಮ 
ರಾಕ್ಷಸನು ಬ್ರಾಹ್ಮಣನನ್ನು ತಿನ್ನಲು ಬಂದಿರುವನೆಂದು 
ಹೇಳುತ್ತಾನೆ. ಬ್ರಹ್ಮರಾಕ್ಷಸನು ಕಳ್ಳನು ಬ್ರಾಹ್ಮಣನ 
ಹೆಸುಗಳನ್ನು ಕದಿಯಲು ಬಂದಿರುವನೆಂದು ಹೇಳುತ್ತಾನೆ. 
ಆಗ ಬ್ರಾಹ್ಮಣನು ತನ್ನ ಇನ್ಟದೇವತೆಯನ್ನು ಪ್ರಾರ್ಥಿಸಿ 
ಬ್ರಹ್ಮರಾಕ್ಷಸನಿಂದ ತನ್ನ ಪ್ರಾಣವನ್ನು ಉಳಿಸಿಕೊಂಡು 
ಕಳ್ಳನನ್ನು ದೊಣ್ಣೆಯಿಂದ ಓಡಿಸಿ ಹಸುಗಳನ್ನು ಕಾಪಾಡಿ 
ಕೊಳ್ಳುತ್ತಾನೆ. 


ಕ ಕಥೆಯನ್ನು ನಿರೂಪಿಸುವ ಶಿಲ್ಪದ ಎಡಭಾಗದಲ್ಲಿ 
ಬ್ರಾಹ್ಮಣ ಮತ್ತು ಅವನ ಹೆಂಡತಿಯು ಮಂಚದ ಮೇಲೆ 
ಮಲಗಿದ್ದಾರೆ. ಬ್ರಾಹ್ಮಣನ ಹೆಂಡತಿಯು ತನ್ನ 


ದು ಮಸ ಇ ಅಭಿ 
9 ನರಸಿಂಹಶಾಸ್ತ್ರಿ ೧೫೭೮, ಕನ್ನಡ ಪಂಚತಂತ್ರ, ಕಾವ್ಯಾಲಯ, ಮೈಸೂರು, ಪು. ೨೧೫-೨೧೬. 


೧೧೦ 


ಇತಿಹಾಸ ದರ್ಶನ 


ಬಲಗೈಯನ್ನು ತಲೆಗೆ ಆಸರೆಯಾಗಿಟ್ಟುಕೊಂಡು ತಲೆ 
ಯನ್ನು ಸ್ವಲ್ಪ ಮೇಲಕ್ಕೆತ್ತಿದ್ದಾಳೆ. ಬ್ರಾಹ್ಮಣನು 
ತನ್ನ ಬಲಗೈಯನ್ನು ಹಾಸಿಗೆಯ ಮೇಲಿಟ್ಟು ಮೇಲೆ 
ಏಳುತ್ತಿದ್ದಾನೆ. ಅನನ ಎಡಗೈ ಬಾಯಿಯ ಹತ್ತಿರ 
ವಿದ್ದು ಕಳ್ಳ ಮತ್ತು ಬ್ರಹ್ಮರಾಕ್ಷಸ ಒಳಗೆ ನುಗ್ಗಿದ್ದನ್ನು 
ನೋಡಿ ಭಯವನ್ನು ವ್ಯಕ್ತಪಡಿಸುತ್ತಿದ್ದಾನೆ. ದಂಪತಿ 
ಗಳಿಬ್ಬರೂ ಆಗಂತುಕರೆಡೆಗೆ ನೋಡುತ್ತಿದ್ದಾರೆ. ಬೃಹ 


aS 


ರಾಕ್ಷಸನು ಎಡಗೈಯಲ್ಲಿ ಖಡ್ಗ ಮತ್ತು ಮೇಲಕ್ಕೆತ್ತಿ ರುವ 
ಬಲಗೈಯಲ್ಲಿ ಇನ್ನೊಂದು ಆಯುಧವನ್ನು ಹಿಡಿದು 
ದಂಸತಿಗಳ ಕಡೆಗೆ ನುಗ್ಗುತ್ತಿದ್ದಾನೆ. ಕಳ್ಳನು ಹಸುವಿನ 
ಹತ್ತಿರ ನಿಂತಿದ್ದು ಎಡಗೈ ಯಲ್ಲಿ ಕೋಲನ್ನು ಹಿಡಿದು, 
ಬಲಗೈ ಯನ್ನು ಮೇಲಕ್ಕೆತಿ ಬ್ರಹ್ಮರಾಕ್ಷಸಸಿಗೆ ಮುಂದೆ 
ಹೋಗಬೇಡನೆಂದು ಹೇಳುತ್ತಿದ್ದಾನೆ. 


ಈ ಶಿಲ್ಪವು ಬೋಧಿಸುವ ನೀತಿ; ಶತ್ಕುಗಳು 
ಸರಸ್ಪರೆ ಜಗಳವಾಡಿದರಿ ನಮಗೇ ಹಿತ. ಕಳ್ಳನು 
ಪ್ರಾಣವನ್ನು ಉಳಿಸಿದ. ರಾಕ್ಷಸನು ಗೋವುಗಳನ್ನು 
ಉಳಿಸಿದ. 


[ಶಾಸನಗಳ ಪಡಿಯಚ್ಚುಗಳನ್ನು ನೀಡಿ ಅವುಗಳ 
ಪಾಠವನ್ನು ಓದಲು ನೆರವು ನೀಡಿದ ಭಾರತೀಯ 
ಪುರಾತತ್ವ ಸರ್ವೇಕ್ಷಣೆಯ ಶಾಸನ ವಿಭಾಗದ ನಿರ್ದೇಶಕ 
ಇದ ಶ್ರೀ ಎನಕ್‌. ಎನ್‌. ಕಟ್ಟಿಯವರಿಗೆ ನನ್ನ 
ಕೃತಜ್ಞ ತೆಗಳು.] 


10 ಕರ್ನಾಟಕದೆಲ ಪಂಚತೆಂತ್ರದ ೨೬ ಕತೆಗಳನ್ನೂ ನಿರೂಪಿಸುವ ಸಂನಾರು ೧೦೦ ಶಿಲ್ಪಗಳು ಪತ್ತೆಯಾಗಿವೆ. ಇವುಗಳ 
ಸಮಗ್ರೆ ನಿವರಣೆಗಳನ್ನೊಳಗೊಂಡೆ ಗ್ರಂಥವನ್ನು ಅಚ್ಚಿಗಾಗಿ ಸಿದ್ಧ ಪಡಿಸುತ್ತಿದ್ದೇನೆ. 


ಇತಿಹಾಸ ದರ್ಶನ 


೧೧೧ 


